ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


111(774) 
ಶ್ರೀ.ಮರಿತಿಬ್ದೇಗೌಡ (ಶಿಕ್ಷಕರ ಕೇತ್ರ) 

ಬ A ಊಮ್‌ 
05-03-2021 
ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣಿ ಸಚಿವರು 


ಕ್ರ 
ಸಂ ಪಶ್ನೆ ಉತ್ತರ 
ಅ) | ಅಲ್ಲಸಂಖ್ಯಾತರ ಕಲ್ಯಾಣ ಇಲಾಖೆ `ಜಡಯಲ್ಲ ಅಲ್ಪಸೆಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ `ಬರುವ ವಸತಿ 
ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ | ಫ್ರಾಪ್ರಿಗಳ ವಿವರ ಈ ಕೆಳಕಂಡಂತಿವೆ: 
ಸಂಖ್ಯೆ ಎಷ್ಟು; 
ಶಾಲೆಗಳ 
ಕ್ರಸಂ ವಸತಿ ಶಾಲೆ ಸಂಖ್ಯೆ 
1 ಮೊರಾರ್ಜಿ ದೇಸಾಯಿ "ವಸತ 100 
ಶಾಲೆ 
ಮಾದರಿ ವಸತಿ ಶಾ 
ಸಿ (ನವೋದಯ) 08 
3 | ಸರ್ಕಾರಿ ಮುಸ್ತಿಂ ವಸತಿ ಶಾಲೆ 05 
ಒಟ್ಟು 13 
ಆ) |ಸದರಿ"`ಠಾಲೆಗಳಕ್ಲ್‌ `ಮಂಜಾರಾದ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ `ಇಲಾಪೆಯಡಿಯಲ್ಲಿ' ವಸತ ಾತಗನಕ್ಷ 
ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಮಂಜೂರಾದ/ಖಾಲಿ ಇರುವ ಹುದ್ದೆಗಳ ವಿವರ ಈ ಕೆಳಕಂಡಂತಿವೆ: 
(ಬೋಧಕ/ಬೋಧಕೇತರ ಹುದ್ದೆಗಳ ಏನರ ಮಂಜೂರಾದ ಹು್ಜೆಗಳ "7 ಪಾಲಿ ಇಡುವ 
ತ್ರ i ಸಂಖ್ಯೆ ಹುದ್ದೆಗಳ ಸಂಖ್ಯೆ 
ಪ್ರತ್ಯೇಕವಾಗಿ ನೀಡುವುದು) ಸಂ ಸತಿ ಶಾರಿ ಮಾಧ 
ಬೋಧಕ | ಬೋಧಕೇತರ | ಬೋಧಕ ಭಾ d 
ಮೊರಾರ್ಜಿ ದೇಸಾಯಿ pe 
1 Js 950 1257 398 | 1065 
ಮಾಡ್‌ ತಾಲ 
2 | ಧವೋದಯ) 168 158 137 149 
3 | ಮಾ 60 22 19 
ಶಾಲೆ 
ಒಟ್ಟು 163 1475 557 1233 
ಇ) |ಸದರಿಾಲೆಗಳ್ಲ್‌ ಇರುವ ಮಾಂ] OT ಶೈಕ್ಷಣಿಕಸಾಲನಲ್ಲಿ ಅಲ್ಲಸಂಖ್ಯಾತರ ಕ್ಯಾ ಇಲಾಖೆಯ 
ಸೌಲಭ್ಯಗಳ  ಕೊರತೆಗಳಾವುವು; (ವಿವರ | ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಆಗತ್ಯ 
ನೀಡುವುದು) ಮೂಲಸೌಲಭ್ಯಗಳಾದ ಕಾಟ್‌, ಬೆಡ್‌, ಶುದ್ಧ ಕುಡಿಯುವ ನೀರು (ಆರ್‌.ಓ 


ಘಟಕ), ಸೋಲಾರ್‌ ವಾಟರ್‌ ಹೀಟರ್‌, ಸೋಲಾರ್‌ ಲೈಟಿಂಗ್ಸ್‌, 
ಡಿಜಿಟಲ್‌ ಕ್ಲಾಸ್‌ ರೂಮ್‌, ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿ.ಸಿ.ಟಿ.ವಿ 
ಕ್ಯಾಮರಗಳನ್ನು ಪ್ರತಿ ವಿದ್ಯಾರ್ಥಿಗೆ ಪ್ರತಿ ಕೈಕ್ಷಣಿಕ ವರ್ಷದಲ್ಲಿ ಅಗತ್ಯ 
ಲೇಖನಾ . ಸಾಮಗ್ರಿ, ನೋಟ್‌ಮಸ್ತಕ,. ಸ್ಕೂಲ್‌ ಬ್ಯಾಗ್‌ಗಳನ್ನು 
ಒದಗಿಸಲಾಗುತ್ತಿದೆ, ಎಲ್ಲಾ ವಸತಿ ಶಾಲೆಗಳಲ್ಲಿ ಬಯೋಮೇಟ್ವಿಕ್‌ 
ಪ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಸ್ತುತ 2020-21ನೇ ಸಾಲಿನಲ್ಲಿ 
ವಸತಿ ಶಾಲೆಗಳನ್ನು ದಿನಾಂಕ:22.02.2021 ರಿಂದ ಸಂಪೂರ್ಣವಾಗಿ 
ಪ್ರಾರಂಭಿಸಲಾಗಿದ್ದು, ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು 
ಅವಶ್ಯಕತೆ ಅನುಗುಣವಾಗಿ "ಅನುದಾನದ ಲಭ್ಯತೆಯು ಅನುಸಾರ 
ಕಲ್ಪಿಸಲಾಗುವುದು. 


ಈ) 


ಸದರಿ ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಬೋಧಕರಿಗೆ ಕಾಲಮಿತಿ ವೇತನ ಬಡ್ತಿ ನೀಡದೆ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಶಕ್ಷಣ ಇಲಾಷೆಯಿಂದ ವರ್ಗಾವಣೆಗೊಂಡ 05 ಸರ್ಕಾರಿ ಮುಸ್ಲಿಂ ವಸತಿ 
ಶಾಲೆಗಳಲ್ಲಿನ (ಶ್ರೀರಂಗಪಟ್ಟಣ, ದಕ್ಷಿಣ ಕನ್ನಡ, ವಿಜಯಪುರ, ಕಲಬುರಗಿ 
ಮತ್ತು ರಲಂಮನಗರ) ಬೋಧಕ/ಜೋಧಕೇತರ ಸಿಬ್ಬಂದಿಗಳಿಗೆ ಕಾಲಮಿತಿ 
ವೇತನ ಬಡ್ತಿ ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 


ಉ) ಬಂದಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ 
ಕಾಲಮಿತಿ ವೇತನ ಬಡ್ತಿ ನೀಡಲಾಗುವುದು? 


ಅಲ್ಲಸೆಂಪ್ಕಾತರ ಮೊರಾರ್ಜಿ ಡೌಸಾಹ ವಸತಿ `ತಾತೆಗಾಶೇಜು 
ಮತ್ತು ಮಾದರಿ ವಸತಿ ಶಾಲೆ ಇ (ನಪೋದಯ)ಗಳಲ್ಲಿನ 
ಬೋಧಕ/ಬೋಧಕೇತರ ಸಿಬ್ಬಂದಿಗಳು 2016-17ನೇ ಸಾಲಿನಿಂದ ನೇರ 
ನೇಮಕಾತಿ ಮೂಲಕ ನೇಮಕಾತಿ ಹೊಂದಿರುವುದರಿಂದ ಕರ್ನಾಟಕ 
ನಾಗರಿಕ ಸೇವಾ (ಟೈಮ್‌ ಬೌಂಡ್‌ ಅಡ್ಡಾನ್ಸ್‌ಮೆಂಟ್‌) ನಿಯಮಗಳು 
1983ರನ್ವಯ ಸದರಿ ನೌಕರರು ನೇಮಕಗೊಂಡ ಹುದ್ದೆಯಲ್ಲಿ ಯಾವುದೇ 
ಮುಂಬಡ್ತಿ ಹೊಂದದೇ 10 ವರ್ಷಗಳ ಸೇವೆಯನ್ನು ಪೂರೈಸಿದ್ಧಲ್ಲಿ ಅವರಿಗೆ 
ಕಾಲಮಿತಿ ವೇತನ ಬಡ್ತಿಯನ್ನು ನೀಡಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ 
ಸದರಿ ನೌಕರರು 10 ವರ್ಷಗಳ ಸೇವೆಯನ್ನು ಪೂರೈಸದಿರುವುದರಿಂದ 
ಕಾಲಮಿತಿ ವೇತನ ಬಡ್ತಿಗೆ ಅರ್ಹರಿರುವುದಿಲ್ಲ. 


ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇಗ61/ಸೇ-2/2017, 
ದಿನಾಂಕ: 06.10.2018ರನ್ವಯ ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ 
05 ಮುಸ್ಲಿಂ ವಸತಿ ಶಾಲೆಗಳಲ್ಲಿನ ಬೋಧಕ/ಬೋಧಕೇತರ ಸಿಬ್ಬಂದಿಗಳನ್ನು 
ಸರ್ಕಾರಿ ಸೇವೆಯಲ್ಲಿ ವಿಲೀನಾತಿಗೊಳಿಸದಿರುವುದರಿಂದ ಇವರು ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳ ವ್ಯಾಪ್ತಿಯೊಳಗೆ ಪರಿಗಣಿಸಲ್ಲಡದ ಕಾರಣ 
ಸದರಿ ಸಿಬ್ಬಂದಿಗಳಿಗೆ ಕಾಲಬದ್ಧ ಮುಂಬಡ್ತಿ ಮಂಜೂರು ಮಾಡಲು 
ಕರ್ನಾಟಕ ' ನಾಗರೀಕ ಸೇವಾ (ಟೈಮ್‌ ಬೌಂಡ್‌ ಅಡ್ಡಾನ್ಸ್‌ಮೆಂಟ್‌) 
ನಿಯಮಗಳು 1983ರಲ್ಲಿ ಅವಕಾಶ ಇರುವುದಿಲ್ಲ. 


ಸಂಖ್ಯೆ್ಬWD 50 LMQ 2021 


(ಶ್ರೀಮಂತೆ `ಬಾಳೆಸಾಹೇಬ ಪಾಟೀಲ್‌) 
ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


